KA/BG-GPO/2515/\WPP-47 / 2009-2011 






ಅಧಿಕೃತವಾಗಿ ಪ್ರಕಟಿಸಲಾದುದು 








ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜನವರಿ ೨೮, ೨೦೧೦ (ಮಾಘ ೮, ಶಕ ವರ್ಷ ೧೯೩೧) ಸಂಚಿಕೆ ೪ 
ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 184 ಎಂಎಸ್‌ಎಫ್‌ 2009, ಬೆಂಗಳೂರು, ದಿನಾಂಕ:8ನೇ ಜನವರಿ, 2010 

ಕರ್ನಾಟಕ ಲೋಕಾಯುಕ್ತ ಕಾಯ್ದೆ. 1994ರ ಕಲಂ 2(12)(ಜಿ) (॥)ರ ಪ್ರಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ (ವೈದ್ಯಕೀಯ ಶಿಕ್ಷಣ)ಯ ಆಡಳಿತ ನಿಯಂತ್ರಣದಡಿಯ ಈ ಕೆಳಗಿನ ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳನ್ನು ಕರ್ನಾಟಕ 
ಸಂಘಗಳ ನೋಂದಣಿ ಕಾಯ್ದೆ, 1960ರಡಿ ನೋಂದಾಯಿತವಾಗಿರುವ ಸಂಸ್ಥೆಗಳೆಂದು ಈ ಮೂಲಕ ಅಧಿಸೂಚಿಸಲಾಗಿದೆ. 
ಕ್ರಸಂ ಸ್ವಾಯತ್ತ ಸಂಸ್ಥೆಯ ಹೆಸರು ನೋಂದಣಿ ಸಂಖ್ಯೆ 
ಕರ್ನಾಟಕ ಮಧು ಮೇಹ ಸಂಸ್ಥೆ, ಬೆಂಗಳೂರು 43/2007-08, ದಿನಾ೦ಕ 29.9.2007 
2 ಎಸ್‌.ಡಿ.ಎಸ್‌. ಟ್ಯೂಬರ್‌ ಕ್ಯುಲಾಸಿಸ್‌ ರೀಸರ್ಚ್‌ ಸೆಂಟರ್‌] SOR/BLU/BR/671/09-10, 
ಅಂಡ್‌ ರಾಜೀವ್‌ ಗಾಂಧಿ ಇನ್ಸ್ಟಿಟ್ಯೂಟ್‌ ಆಫ್‌ ಚೆಸ್ಟ್‌ ದಿನಾಂಕ:23.9.2009 








— 














ಡಿಸೀಸಸ್‌ ಬೆಂಗಳೂರು 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಶ್ರೀರಾಮರೆಡ್ಡಿ 
ಪಿ.ಆರ್‌. 38 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ) 


(೪೧) 





೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ಭಾಗ - ೪ಎ 





ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 89 ಕೆಎಂಯು 2008, ಬೆಂಗಳೂರು, ದಿನಾಂಕ:6ನೇ ಜನವರಿ, 2010 

ಕರ್ನಾಟಕ ಉಚ್ಛನ್ಯಾಯಾಲಯದ ವಿಭಾಗೀಯ ಪೀಠವು ಮೇಲ್ಮನವಿ ಸಂ:5546/2003, (GM-RES) (೦/// ರಿಟ್‌ 
ಅಫೀಲ್‌ ನ೦ಬರ್‌:5654/2003, 5743/2003 ಮತ್ತು 5919/2003) ರಲ್ಲಿ ದಿನಾಂಕ:26.8.2008ರ ತನ್ನ ತೀರ್ಪಿನಲ್ಲಿ 
ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ಟೌನಿನಲ್ಲಿರುವ ಜನನ ಮಂಟಪವನ್ನು (ಖಾಸಾ 9ನೇ ಚಾಮರಾಜ ಒಡೆಯರ್‌ 
ರವರ ಜನ್ಮಸ್ಥಳ) ರಾಜ್ಯ ಸ೦ರಕ್ಷಿತ ಸ್ಮಾರಕವೆಂದು ಘೋಷಿಸಲ್ಪಟ್ಟಿದ್ದ ಈ ಕೆಳಗಿನ ಸರ್ಕಾರಿ ಅಧಿಸೂಚನೆಗಳನ್ನು ರದ್ದುಗೊಳಿಸಿದ 
ಏಕನ್ಯಾಯ ಮೂರ್ತಿಗಳ ದಿನಾಂಕ:3.6.2003ರ ತೀರ್ಪನ್ನು (ರಿಟ್‌ ಪಿಟೆಷನ್‌ ಸಂಖ್ಯೆ:34000/2001, 2598-03/2001, 
27038-47/2002) ಎತ್ತಿ ಹಿಡಿದಿರುವುದರಿಂದ ಸದರಿ ಅಧಿಸೂಚನೆಗಳನ್ನು ರದ್ದುಗೊಳಿಸಲಾಗಿದೆ. 

















ಕ್ರಸಂ ಅಧಿಸೂಚನೆ ಸಂಖ್ಯೆ ಹೊರಡಿಸಿದ ದಿನಾಂಕ 
1 |ಸಂಕಇ 129 ಕೆಎಂಯು 1999 10.8.2000 
2 (ಸಂಕಣ 129 ಕೆಎಂಯು 1999 11.6.2001 
3 |ಸಂಕಇ 129 ಕೆಎಂಯು 1999 18.6.2001 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


ಪಿ.ಆರ್‌. 39 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (A-10) (ಭಾ), ಬೆಂಗಳೂರು, ದಿನಾಂಕ:8ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 1110) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬಿಜಾಪುರ ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


1. ಶ್ರೀ ರಾಜು ಬಿರಾದಾರ್‌ ಬಿನ್‌ ಸಾಬುರಾಯ್‌ ಬಿರಾದಾರ್‌, ಬಿಜಾಪುರ 

. ಶ್ರೀ ಹೇಮಂತ್‌ ರಾಥೋಡ್‌ ಬಿನ್‌ ಕೇಶು ರಾಥೋಡ್‌, ಬಿಜಾಪುರ 

. ಶ್ರೀಮತಿ ವಿಜಯಲಕ್ಷ್ಮಿ ಕೋಂ ಅನಿಲ್‌ ಹಮೀತ್‌ ಖಾನೆ, ಬಿಜಾಪುರ 

- ಶ್ರೀ ಶಂಕರ ಕುಂಬಾರ ಬಿನ್‌ ಲಕ್ಷ್ಮಣ ಕುಂಬಾರ, ಬಿಜಾಪುರ 

- ಶ್ರೀ ಕೃಷ್ಣ ಪಡಗಾನೂರ್‌ ಬಿನ್‌ ಸೀತಾರಾಮಾಚಾರ್‌ ಪಡಗಾನೂರ್‌, ಬಿಜಾಪುರ 


ಆಂ & ಓಟ ಓಟ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 


ಪಿ.ಆರ್‌. 40 


ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (ಗಿ-36)(೧), ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11()(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗೋಕಾಕ್‌ ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


1. ಶ್ರೀ ಎಂ.ಎನ್‌. ಚೋಟಪ್ಪಗೋಳ, ಗೋಕಾಕ್‌ ನಗರ, ಗೋಕಾಕ್‌ ತಾ: ಬೆಳಗಾವಿ ಜಿಲ್ಲೆ 
2. ಶ್ರೀ ರಾಜು ಜೋಗದಂಡೆ, ಗೋಕಾಕ್‌ ನಗರ, ಗೋಕಾಕ್‌ ತಾ: ಬೆಳಗಾವಿ ಜಿಲ್ಲೆ 
3. ಶ್ರೀಮತಿ ಶ್ರೀದೇವಿ ತಡಗೋಡ, ಗೋಕಾಕ್‌ ನಗರ, ಗೋಕಾಕ್‌ ತಾ: ಬೆಳಗಾವಿ ಜಿಲ್ಲೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ೪೩ 





4. ಶ್ರೀ ರಾಜೇಸಾಬ ಅ೦ಗಡಿ, ಗೋಕಾಕ್‌ ನಗರ, ಗೋಕಾಕ್‌ ತಾ: ಬೆಳಗಾವಿ ಜಿಲ್ಲೆ 
5. ಶ್ರೀ ವಿಕ್ರಮ ಸಿ. ಅಂಗಡಿ ಗೋಕಾಕ್‌ ನಗರ, ಗೋಕಾಕ್‌ ತಾ: ಬೆಳಗಾವಿ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 41 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (ಗಿ-40), ಬೆಂಗಳೂರು, ದಿನಾಂಕ:8ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11()(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ದಾಂಡೇಲಿ ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಮಾರುತಿ ಡೊಂಬರ್‌, ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ 
2. ಶ್ರೀಮತಿ ಮಾದೇವಿ ಭದ್ರ ಶೆಟ್ಟ ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ. 
3. ಶ್ರೀ ಉಮರ್‌ ಶೇಖ್‌, ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ 
4. ಶ್ರೀ ಉಮಾ ಹನುಮ ಸಾಗರ, ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ 
5. ಶ್ರೀ ರವಿ ಕಾಮತ್‌, ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 42 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (ಗಿ-41), ಬೆಂಗಳೂರು, ದಿನಾಂಕ:8ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11()(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹಾಸನ ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1 ಶ್ರೀ ಎನ್‌. ರೂಪೇಶ್‌ ಬಿನ್‌ ಲೇ:ಮಂಜಯ್ಯ, ನಂ. 191, ಎಲ್‌ಐಜಿ 26ನೇ ಅಡ್ಡರಸ್ತೆ, ಕುವೆಂಪುನಗರ, ಹಾಸನ 
2 ಶ್ರೀ ಕೆ.ಎಸ್‌. ಶ್ಯಾಮಸುಂದರ್‌ ಬಿನ್‌ ಲೇಟ್‌ ಕೆ.ಎಸ್‌. ಶಿವರಾಮಯ್ಯ, ಎಸ್‌.ಜೆ.ಪಿ. ರಸ್ತೆ, ದೊಡ್ಡಿ ಎದುರು, ಹಾಸನ 
3 ಶ್ರೀ ಹೆಚ್‌.ಎಸ್‌. ಮನೋಹರ ಬಿನ್‌ ಪಿ. ಶಿವರಾಂ, ಶ್ರೀರಾಮ ಕೃಪ, 3ನೇ ಮೈನ್‌, 3ನೇ ಅಡ್ಡರಸ್ತೆ, ಹೇಮಾವತಿ ನಗರ, 
ಹಾಸನ 
4 ಶ್ರೀ ನಾಗಭೂಷಣ ಬಿನ್‌ ಲೇಟ್‌ ಎ.ಎಸ್‌. ರುದ್ರಪ್ಪ ಪಿ. & ಟಿ ಕಾಲೋನಿ, ಗಣಪತಿ ದೇವಸ್ಥಾನದ ಹತ್ತಿರ, ಹಾಸನ 
5 ಶ್ರೀ ಜಿ.ಆರ್‌. ರಮೇಶ್‌ ಬಾಬು ಬಿನ್‌ ರಂಗೇಗೌಡ, ಅರಳೇಪೇಟೆ, ಸಹ್ಯಾದ್ರಿ ಸರ್ಕಲ್‌, ಹಾಸನ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 43 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-8) (೧), ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮೂಡಲಗಿ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಈರಣ್ಣ ಕೊಣ್ಣೂರ, ಮೂಡಲಗಿ, ಗೋಕಾಕ್‌ ತಾ: ಬೆಳಗಾವಿ ಜಿಲ್ಲೆ 


೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ಭಾಗ - ೪ಎ 


ಪ್ರಕಾಶ ಮಾದರ, ಮೂಡಲಗಿ, ಗೋಕಾಕ್‌ ತಾ: ಬೆಳಗಾವಿ ಜಿಲ್ಲೆ 
ಕೃಷ್ಣಾ ನಾಶಿ, ಮೂಡಲಗಿ, ಗೋಕಾಕ್‌ ತಾ: ಬೆಳಗಾವಿ ಜಿಲ್ಲೆ 
ಮತಿ ಬಿ.ಬಿ.ಜಾನ್‌, ಮೂಡಲಗಿ, ಗೋಕಾಕ್‌ ತಾ: ಬೆಳಗಾವಿ ಜಿಲ್ಲೆ 
€ ಸಚಿನ ಗೋವಿಂದಪ್ಪ ಸೋನವಾಲ್ಕರ, ಮೂಡಲಗಿ, ಗೋಕಾಕ್‌ ತಾ: ಬೆಳಗಾವಿ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 44 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 





ಆ ಜಾ YW NM 
(> (> (> ಛೂ 


ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-72) (ಭಾ)), ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 111)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನವಲಗುಂದ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


1. ಶ್ರೀ ನಿಂಗಪ್ಪ ಅಡಿವಪ್ಪ ಸುಳ್ಳದ, ನವಲಗುಂದ 
2. ಶ್ರೀ ಶ್ರೀಕಾಂತ ದತ್ತಾತ್ರೇಯ ಪಾಟೀಲ, ನವಲಗುಂದ 
3. ಶ್ರೀಮತಿ ನೀಲವ್ವ ಕೋಂ ರುದ್ರಪ್ಪ ಪಟ್ಟಣಶೆಟ್ಟಿ, ನವಲಗುಂದ 
4. ಶ್ರೀಮತಿ ರೇಣವ್ವ ಕೋಂ ನಾಗಪ್ಪ ಗುತ್ತೆಪ್ಪನವರ, ನವಲಗುಂದ 
5. ಶ್ರೀ ಕೊಟ್ರೇಶ ಅಡಿವೆಪ್ಪ ಶಿರೂರ, ನವಲಗುಂದ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 45 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-74), ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಿಂಧಗಿ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


1. ಶ್ರೀ ಪ್ರಶಾಂತ ಗಿರಮಲ್ಲಯ್ಯ ನಂದಿಕೋಲ, ಸಿಂಧಗಿ 
2. ಶ್ರೀ ಚಂದ್ರಾಮ ಗುರಪ್ಪ ಕುಂಬಾರ, ಸಿಂಧಗಿ 
3. ಶ್ರೀ ಚಂದ್ರಶೇಖರ ಭೀಮರಾಯ ಅಮಲಿಹಾಳ, ಸಿಂಧಗಿ 
4. ಶ್ರೀಮತಿ ರಾಜಶ್ರೀ ಶಿವುಕುಮಾರ ಪಾಟೀಲ್‌, ಸಿಂಧಗಿ 
5. ಶ್ರೀ ಶ್ರೀಮಂತ ರಾಚಪ್ಪ ಚೌರ, ಸಿಂಧಗಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 46 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-75), ಬೆ೦ಗಳೂರು, ದಿನಾಂಕ:8ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥಣಿ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ೪೫ 





. ಶ್ರೀ ರಮೇಶ ಅಣ್ಣಪ್ಪಾ ಪಟ್ಟಣ, ಹರಿಜನ ಕೇರಿ, ಅಥಣಿ 
. ಶ್ರೀಮತಿ ಮೀನಾಕ್ಷಿ ಶಿವಾಜಿ ಶಿಂಧೆ, ಮಾರಿಗುಡಿ ಗಲ್ಲಿ, ಅಥಣಿ 
. ಶ್ರೀ ರಾಜೇಂದ್ರ ಸಂಗಪ್ಪ ಅಟ್ಕಾಳ, ಮೋಟಗಿ ಮಠದ ಹತ್ತಿರ, ಅಥಣಿ 
. ಶ್ರೀ ಆನಂದ ಅರವಿಂದರಾವ್‌ ದೇಶಪಾಂಡೆ, ರಾಯರಮಠದ ಹತ್ತಿರ, ಅಥಣಿ 
. ಶ್ರೀ ದಿಲೀಪ್‌ ಯಲ್ಲಪ್ಪ ಲೋನರೆ, ಪಾರಶೆಟ್ಟ ಗಲ್ಲಿ, ಅಥಣಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 47 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 


ಊಂ & YW Np ಠ್‌ 


ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ ಆರ್‌ 2008 (8-77). ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೃಷ್ಣರಾಜಪೇಟೆ ಪುರಸಭೆಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಕೆ.ಪಿ. ಜಯಂತ್‌ ಬಿನ್‌ ಕೆ.ಟಿ. ಪಾಲಾಕ್ಷಪ್ಪ, ತಾ:ಆಫೀಸ್‌ ಹತ್ತಿರ, ಕೃಷ್ಣರಾಜಪೇಟೆ 


ಣ 


. ಶ್ರೀ ಕೆ.ಕೆ. ರಮೇಶ್‌ ಬಿನ್‌ ಕಾಳೇಗೌಡ, ಹಳೇಹೇಮಗಿರಿ ರಸ್ತೆ, ಕೃಷ್ಣರಾಜಪೇಟೆ 


ಣ 


- ಶ್ರೀ ಕೆ. ವಿನೋದ್‌ ಕುಮಾರ್‌ ಬಿನ್‌ ಕೆಂಗೇಗೌಡ, ಶ್ರವಣಬೆಳಗೊಳ ರಸ್ತೆ, ಕೃಷ್ಣರಾಜಪೇಟೆ 
. ಶ್ರೀ ರಾಜ ನಾಯಕ ಬಿನ್‌ ಕೆ.ಸಿ. ಚಿಕ್ಕಯ್ಯ, ಹೇಮಾವತಿ ಬಡಾವಣೆ, ಕೃಷ್ಣರಾಜಪೇಟೆ 
- ಶ್ರೀ ಹೆಚ್‌.ಆರ್‌. ವಿಶ್ವನಾಥ ಬಿನ್‌ ವೆ೦ಂಕಟರಮಣಶೆಟ್ಟ, ಜೈನರ ಬೀದಿ, ಕೃಷ್ಣರಾಜಪೇಟೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 48 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ನಗರಾಭಿವೃದ್ದಿ ಇಲಾಖೆ 


ರೂ ಜು ಓಟ Np 


ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-78), ಬೆಂಗಳೂರು, ದಿನಾಂಕ:8ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 1110) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಂಕೇಶ್ವರ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ರಾಜು ಶಂಕರ ಬಾಂಬರೆ, ಸಂಕೇಶ್ವರ ಟೌನ್‌, ಬೆಳಗಾವಿ ಗ್ರಾಮಾಂತರ ಜಿಲ್ಲೆ 
2. ಶ್ರೀ ಕೀರ್ತಿಕುಮಾರ ಮೂಲಚಂದ ಸಂಘವಿ, ಸಂಕೇಶ್ವರ ಟೌನ್‌, ಬೆಳಗಾವಿ ಗ್ರಾಮಾಂತರ ಜಿಲ್ಲೆ 
3. ಶ್ರೀಮತಿ ಶಕುಂತಲಾ ಪುಂಡಲೀಕ ಕರಿಗಾರ, ಸಂಕೇಶ್ವರ ಟೌನ್‌, ಬೆಳಗಾವಿ ಗ್ರಾಮಾಂತರ ಜಿಲ್ಲೆ 
4. ಶ್ರೀ ರಾಜಾಲಖಮಗೌಡ ಸುಭೇದಾರ, ಸಂಕೇಶ್ವರ ಟೌನ್‌, ಬೆಳಗಾವಿ ಗ್ರಾಮಾಂತರ ಜಿಲ್ಲೆ 
5. ಶ್ರೀ ಬಸವರಾಜ ಅರ್ಜುನ ಭೂಸಗೋಳ, ಸಂಕೇಶ್ವರ ಟೌನ್‌, ಬೆಳಗಾವಿ ಗ್ರಾಮಾ೦ತರ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 49 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-79), ಬೆಂಗಳೂರು, ದಿನಾಂಕ: 12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 1110) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಚನ್ನರಾಯಪಟ್ಟಣ ಪುರಸಭೆಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ಭಾಗ - ೪ಎ 





ಶ್ರೀ ನಂಜುಂಡೇಗೌಡ ಬಿನ್‌ ನಂಜುಂಡ ಮೈಮಾ ಚನ್ನಿಗರಾಯ ಬಡಾವಣೆ, ಚನ್ನರಾಯಪಟ್ಟಣ 
ಶ್ರೀ ವೆಂಕಟೇಶಚಾರ್‌ ಬಿನ್‌ ಲೇ: ಈಶ್ವರಚಾರ್‌, ನಂ. 1 ಚನ್ನರಾಯಪಟ್ಟಣ 
ಶ್ರೀ ಎ.ಜೆ. ಕುಮಾರ್‌ ಬಿನ್‌ ಗಂಗಾರಾಮರಾವ್‌, ಕುಮಾರ್‌ ಟ್ರೇಡರ್ಸ್‌, ರೇಣುಕಾಂಬ ರಸ್ತೆ ಚನ್ನರಾಯಪಟ್ಟಣ 
ಶ್ರೀಮತಿ ರಾಜಶ್ರೀ ಎಸ್‌. ಕೋಂ. ಕೆ.ವಿ. ವಿಜಯಕುಮಾರ್‌, ನಂ. 20/0, 4ನೇ ಮುಖ್ಯರಸ್ತೆ, ವಿವೇಕಾನಂದನಗರ, 
ಚನ್ನರಾಯಪಟ್ಟಣ 
5 ಶ್ರೀ ಕೆ.ಡಿ. ನಾಗೇಶ್‌ ಬಿನ್‌ ಕೆ. ಜಯರಾಮ, ರನ್ನಕವಿ ರಸ್ತೆ, ಕುವೆಂಪುನಗರ, ಚನ್ನರಾಯಪಟ್ಟಣ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 50 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-81). ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 111)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೃಷ್ಣರಾಜನಗರ ಪುರಸಭೆಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


1. ಶ್ರೀ ಶಿವಪ್ರಸಾದ್‌ ಬಿನ್‌ ಶಿವಣ್ಣ, ಅಂಬೇಡ್ಕರ ನಗರ, ಕೆ.ಆರ್‌. ನಗರ ಪಟ್ಟಣ 

2. ಶ್ರೀ ಬಾಲು ಬಿನ್‌ ತ್ಕಾಗರಾಜು, ನಂ. 4:222, ಅರ್ಕನಾಥ ರಸ್ತೆ, ಕೆ.ಆರ್‌. ನಗರ ಟೌನ್‌ 

3. ಶ್ರೀ ಅರುಣ್‌ಕುಮಾರ್‌ ಬಿನ್‌ ವಿಠಲ್‌ ರಾವ್‌, ನಂ:5:9, ಸಿ.ಎಂ. ರಸ್ತೆ ಕೆ.ಆರ್‌. ನಗರ ಟೌನ್‌ 
4. 

೨. 


+ YW ಉಂ ಣ್‌ 


ಶ್ರೀಮತಿ ಭವಾನಿ ಕೋ೦ ರಮೇಶ್‌, ನಂ. 9:64, ಅರ್ಕನಾಥ ರಸ್ತೆ, ಕೆ.ಆರ್‌. ನಗರ, ಟೌನ್‌ 
ಶ್ರೀ ಪ್ರಸನ್ನ ಬಿನ್‌ ಹಲಗೇಗೌಡ, ಕನಕನಗರ, ಕೆ.ಆರ್‌. ನಗರ ಟೌನ್‌ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 51 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-80), ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 111)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹುಣಸೂರು ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
. ಶ್ರೀ ಶಂಕರ ಬಿನ್‌ ಚಿಕ್ಕಯ್ಯ, ಮಾರುಯತಿ ಬಡಾವಣೆ, ಹುಣಸೂರು ಟೌನ್‌ 
ಶ್ರೀ ಹೆಚ್‌. ಸುಬ್ಬರಾವ್‌ ಬಿನ್‌ ಪುಂಡಲಿಕ ರಾವ್‌, ಮೋಚಿ ಬೀದಿ, ಹುಣಸೂರು ಟೌನ್‌ 
- ಶ್ರೀ ಗುರುಸ್ವಾಮಿ ಬಿನ್‌ ದೇವಪ್ಪ ಜನತಾ ಹೌಸಿ೦ಗ್‌ ಬೋರ್ಡ್‌ ಕಾಲೋನಿ, ಕಲ್ಕುಣಿಕೆ 
. ಶ್ರೀ ಗೋಪಾಲ ಬಿನ್‌ ಪುಟ ಗೋವಿಂದಚಾರ್‌, ಒಂಟೇಪಾಳ್ಯ, ಬೋರೆ, ಹುಣಸೂರು ಟೌನ್‌, 
. ಶ್ರೀಮತಿ ನಾಗಮಣಿ ಕೋಂ ಶ್ರೀನಿವಾಸ, ಪುರಸಭೆ ಹಿಂಭಾಗ, ಹುಣಸೂರು ಟೌನ್‌ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 52 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 


Nn ಜು YW Np = 


ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-82), ಬೆ೦ಗಳೂರು, ದಿನಾಂಕ: 12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 111)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆನೇಕಲ್‌ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ೪೭ 





ಶ್ರೀ ನರಸಿಂಹಯ್ಯ ಬಿನ್‌ ಲೇ: ಮುನಿಸ್ವಾಮಿ, 19ನೇ ವಾರ್ಡ, ಪಾಳ್ಕಗಾರ ಬೀದಿ, ಆನೇಕಲ್‌ ಟೌನ್‌ 
ಶ್ರೀ ರಾಜಪ್ಪ ಬಿನ್‌ ಮಾರಪ್ಪ ಬಹದ್ದೂರು ಪುರ ವಾರ್ಡ ನಂ. 20, ನಾರಾಯಣಪ್ಪ ಲೇಔಟ್‌, ಆನೇಕಲ್‌ ಟೌನ್‌ 


es) 


ಶ್ರೀ ವೆಂಕಟೇಶ್‌ ಬಿನ್‌ ರಾಜಣ್ಣ ವಾರ್ಡ ನಂ. 3, ಪೋಸ್ಟ್‌ ಆಫೀಸ್‌ ರಸ್ತೆ ಆನೇಕಲ್‌ ಟೌನ್‌ 


ಡು 


ಶ್ರೀಮತಿ ನಳಿನ ಕೋಂ ವೆಂಕಟರಾಮಯ್ಯ, ವಾರ್ಡ ನಂ. 3, ಸಿಂಡಿಕೇಟ್‌ ಬ್ಯಾಂಕ್‌ ರಸ್ತೆ, ಆನೇಕಲ್‌ ಟೌನ್‌ 
ಶ್ರೀ ಕೃಷ್ಣರಾಜು ಬಿನ್‌ ವಸಂತರಾಜು ವಾರ್ಡ ನಂ. 4 ಗೆಳೆಯರ ಬಳಗ ಹತ್ತಿರ, ಆನೇಕಲ್‌ ಟೌನ್‌ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 53 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ನಗರಾಭಿವೃದ್ದಿ ಇಲಾಖೆ 


mn & YW Np ಣ್‌ 


ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (0-83), ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೊಳೆನರಸೀಪುರ ಪುರಸಭೆಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಮಂಜೇಗೌಡ ಬಿನ್‌ ಸೂರೇಗೌಡ, ನಂ. ಎಲ್‌.ಐ.ಜಿ. 16 ಹೌಸಿಂಗ್‌ ಬೋರ್ಡ್‌ ಹೊಳೆನರಸೀಪುರ 
2. ಶ್ರೀಮತಿ ಉಮಾ ಕೋಂ ಹೆಚ್‌.ಎಸ್‌. ರಮೇಶ್‌ ತೇರಿನ ಬೀದಿ, ಹೊಳೆನರಸೀಪುರ 
3. ಶ್ರೀ ಕೆ.ಎಂ. ಶಿವಕುಮಾರ್‌ ಬಿನ್‌ ಮರಿಗೌಡ, ರಿವರ್‌ ಬ್ಯಾಂಕ್‌ ರಸ್ತೆ, ಪೇಟೆ, ಹೊಳೆನರಸೀಪುರ 
4. ಶ್ರೀ ಹೇಮಂತ್‌ ಬಿನ್‌ ಪ್ರಭಾಕರ, ಬಳೆಗಾರರ ಬೀದಿ, ಕೋಟೆ ಹೊಳೆನರಸೀಪುರ 
5. ಶ್ರೀ ಹೆಚ್‌.ಆರ್‌. ಜಯರಾಂ ಬಿನ್‌ ರಂಗಪ್ಪ, ವಕೀಲರು, ಅಂಬೇಡ್ಕರ್‌ ನಗರ, ಹೊಳೆನರಸೀಪುರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 54 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (0-47), ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕುಂದಗೋಳ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ವಿಶ್ವನಾಥ ಬಸವರಾಜ ಧಾರವಾಡ ಶೆಟ್ರ ಕುಂದಗೋಳ 
2. ಶ್ರೀಮತಿ ಸುಜಾತಾ ಗುರುನಾಥ ಕುಟಬ೦ದ, ಕುಂದಗೋಳ 
3. ಶ್ರೀ ಉಮೇಶ್‌ ಚಂದಪ್ಪ ಟಿಡನಾಳ, ಕುಂದಗೋಳ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 55 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (0-48), ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಳ್ಲಾವರ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಮಲ್ಲಿಕಾರ್ಜುನ ಶ್ರೀಶೈಲಯ್ಯ, ಹಿರೇಮಠ, ಅಳ್ನಾವರ 


೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ಭಾಗ - ೪ಎ 





2. ಶ್ರೀ ಪ್ರವೀಣ ರಾಮನಾಥ ಪವಾರ, ಅಳ್ನಾವರ 
3. ಶ್ರೀ ಅನಂತ ಪರಶುರಾಮ ರವಳಪ್ಪನವರ, ಅಳ್ನಾವರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 56 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (0-51), ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹಳಿಯಾಳ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ರಾಜೇಂದ್ರ ಸಿಂಗ್‌ ರಜಪುತ್‌, ಹಳಿಯಾಳ ಟೌನ್‌, ಉತ್ತರಕನ್ನಡ ಜಿಲ್ಲೆ 
2. ಶ್ರೀ ಸೋಮಣ್ಣ ಗೌಡ ಹಟ್ಟಿಹೊಳಿ, ಹಳಿಯಾಳ ಟೌನ್‌, ಉತ್ತರ ಕನ್ನಡ ಜಿಲ್ಲೆ 
3. ಶ್ರೀ ಶಿವಣ್ಣ ಶೆಟ್ಟರ ಹಳಿಯಾಳ ಟೌನ್‌, ಉತ್ತರಕನ್ನಡ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 57 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (0-52), ಬೆಂಗಳೂರು, ದಿನಾಂಕ:8ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹುನಗುಂದ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಶಿವಪುತ್ರಪ್ಪ ಸಣ್ಣತಮ್ಮಪಪ್ಪೆಲ್‌, ಹುನಗುಂದ ಬಾಗಲಕೋಟೆ ಜಿಲ್ಲೆ 
2. ಶ್ರೀ ಮಲ್ಲಪ್ಪ ಶೇಖರಪ್ಪ ಚೂರಿ, ಹುನಗು೦ದ ಬಾಗಲಕೋಟೆ ಜಿಲ್ಲೆ 
3. ಶ್ರೀ ಶರಣಪ್ಪ ಹೊಳಿಯಪ್ಪ ನಡವಿನ ಮನೆ, ಹುನಗುಂದ ಬಾಗಲಕೋಟೆ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 58 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (0-53), ಬೆಂಗಳೂರು, ದಿನಾಂಕ:12ನೇ ಜನವರಿ, 2010 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1 ಶ್ರೀ ನಟರಾಜ್‌ ಶೇಟ್‌ ಬಿನ್‌ ರಾಮಕೃಷ್ಣರಾವ್‌, ಪಿ.ಎಸ್‌. ರಥಬೀದಿ, ತೀರ್ಥಹಳ್ಳಿ (ಅಂಚೆ) ಶಿವಮೊಗ್ಗ ಜಿಲ್ಲೆ 
2 ಶ್ರೀ ಅನಿಲ್‌ಕುಮಾರ್‌ ಟಿ.ಎನ್‌. ಬಿನ್‌ ಎಸ್‌. ನಾಗಪ್ಪ, ರೈಸ್‌ಮಿಲ್‌ ಕೇರಿ, ತೀರ್ಥಹಳ್ಳಿ (ಅಂಚೆ), ಶಿವಮೊಗ್ಗ ಜಿಲ್ಲೆ 
3 ಶ್ರೀ ಬಿ.ಸಿ. ಯೋಗೀಶ್‌ ಬಿನ್‌ ಚಿನ್ನಪ್ಪ ಗೌಡ, ಆದರ್ಶ ಪ್ರಾವಿಜನ್‌ ಸ್ಟೋರ್‌, ಆಜಾದ್‌ ರಸ್ತೆ ತೀರ್ಥಹಳ್ಳಿ (ಅಂಚೆ), 
ಶಿವಮೊಗ್ಗ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 59 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 


